ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 

ಭದ್ರಾ ಮೇಲ್ಲಂಡೆ ಯೋಜನೆ ಕುರಿತು 
ಶ್ರೀ ಚಿದಾನಂದ್‌ ಎಂ. ಗೌಡ(ಪದವೀಧರರ ಕ್ಷೇತ್ರದಿಂದ ಚುನಾಯಿತರಾದವರು) - 
286 (446) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ಭದ್ರಾ ಮೇಲ್ಲಂಡೆ ಯೋಜನೆ ಪ್ರಾರಂಭವಾದ ವರ್ಷ ಯಾವುದು; ಇದರ ವ್ಯಾಪಿಗೆ ಒಳಪಡುವ ಪ್ರದೇಶಗಳಾವುವು; 
(ಆ) ಇಲ್ಲಿಯವರೆಗೆ ಭದ್ರಾ ಮೇಲ್ಲಂಡೆ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮಾಡಿರುವ ಖರ್ಚು ಎಷ್ಟು; (ಮಾಹಿತಿ ನೀಡುವುದು) 


(ಇ) ಭದ್ರಾ ಮೇಲ್ಲಂಡೆ ಯೋಜನೆ ಜಾರಿಯಲ್ಲಿ ವಿಳಂಬವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗೂ ವಿಳಂಬಕ್ಕೆ 
ನಿರ್ದಿಷ್ಟ ಕಾರಣಗಳೇನು; (ಮಾಹಿತಿ ನೀಡುವುದು) 


(ಈ) ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು? (ಮಾಹಿತಿ ನೀಡುವುದು) 


